KA/ BG- GPO / 2515 /WPP -47 / 2009-2011 


ಕರ್ನಾಟಕ ರಾಜ್ಯಪತ್ರ 


- - 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೬ ಬೆಂಗಳೂರು, ಗುರುವಾರ , ಏಪ್ರಿಲ್ ೨೮, ೨೦೧೧ ( ವೈಶಾಖ ೮, ಶಕ ವರ್ಷ ೧೯೩೩ ) | ಸಂಚಿಕೆ ೧೭ 

ಭಾಗ - ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಿಗಳು , 

ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆಕುಕ 16 ಎಂಎಸ್ಎಸ್2011, ಬೆಂಗಳೂರು, ದಿನಾಂಕ: 19ನೇ ಮಾರ್ಚ್, 2011 

ಭಾಗ - 1 
2011ನೇ ಕ್ಯಾಲೆಂಡರ್ ವರ್ಷಕ್ಕೆ 60 ವರ್ಷಗಳ ವಯೋಮಿತಿ ಪೂರ್ಣಗೊಳ್ಳುವ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗೆ ಸೇರಿದ ಈ 
ಕೆಳಕಂಡ ಪತ್ರಾಂಕಿತ ವೈದ್ಯಾಧಿಕಾರಿಗಳನ್ನು ಅವರುಗಳ ಹೆಸರಿನ ಮುಂದೆ ತೋರಿಸಿರುವ ದಿನಾಂಕದಿಂದ ವಯೋನಿವೃತ್ತಿ ಹೊಂದಲು , ಅವರುಗಳಿಂದ 
ಸರ್ಕಾರಕ್ಕೆ ಬರಬೇಕಾದ ಯಾವುದೇ ರೀತಿಯ ಬಾಕಿ ಏನಾದರೂ ಇದ್ದಲ್ಲಿ ಸದರಿಯವರ ನಿವೃತ್ತಿ ಉಪದಾನಗಳಿಂದ ಮುರಿದುಕೊಳ್ಳುವ 
ಷರತ್ತಿಗೊಳಪಡಿಸಿ ಸರ್ಕಾರವು ಅನುಮತಿ ನೀಡಿದೆ. 

ವಯೋನಿವೃತ್ತಿ 
ವೈದ್ಯಾಧಿಕಾರಿಗಳ ಹೆಸರು ಮತ್ತು ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳ ಜನ್ಮ ದಿನಾಂಕ | ಹೊಂದಲಿರುವ 

ದಿನಾಂಕ 
( 2 ) 

( 3 ) 

( 4 ) 
ಡಾ : ಶ್ರೀಧರ್ ಮೂರ್ತಿ ಆರ್‌. ವಿ ., ಆರ್. ಸಿ .ಹೆಚ್ . ಅಧಿಕಾರಿಗಳು , ಜಿಲ್ಲಾ ಆಕುಕ ಕಛೇರಿ, 

12 / 01/ 1951 31/01/2011 
ಬೆಂಗಳೂರು ( ಗ್ರಾ ), ಬೆಂಗಳೂರು. 
| ಡಾ : ಅಶೋಕ್ ಟಿ, ಅಂಬುರೆ , ಸಾರ್ವಜನಿಕ ಆಸ್ಪತ್ರೆ , ಜೀವರ್ಗಿ, ಗುಲ್ಬರ್ಗಾ ಜಿಲ್ಲೆ . 

13/ 01 /1951 31 / 01 /2011 
ಡಾ : ಚಂದ್ರಶೇಖರ್ ನಾಯಕ್ ಕೆ., ನಿರ್ದೆಶಕರು, ರಾಜ್ಯ ಆರೋಗ್ಯ ಮತ್ತು ಕುಟುಂಬ 15 / 01 /1951 31 /01 /2011 
ಕಲ್ಯಾಣ ಸಂಸ್ಥೆ, ಬೆಂಗಳೂರು 
ಡಾ : ಪಾಟೀಲ್ ಪಿ. ಎ., ವೈದ್ಯಾಧಿಕಾರಿಗಳು , ಪ್ರಾ . ಆ.ಕೇಂದ್ರ , ಅಕ್ಕೋಳ, ಚಿಕ್ಕೋಡಿ 

17/ 01 /1951 | 31/ 01 /2011 
ತಾಲ್ಲೂಕು, ಬೆಳಗಾವಿ ಜಿಲ್ಲೆ . 
5. | ಡಾ : ಹನುಮಪ್ಪ ಬೋವಿ, ಕುಷ್ಠರೋಗ ನಿಯಂತ್ರಣಾಧಿಕಾರಿ , ರಾಯಚೂರು. 

18 /01 /1951 | 31/ 01/2011 
ಡಾ: ರಾಮೇಗೌಡ ಆರ್‌. ಬಿ., ಹಿರಿಯ ತಜ್ಞರು, ಪಿ.ಕೆ.ಟಿ.ಬಿ. ಮತ್ತು ಸಿ.ಡಿ. ಆಸ್ಪತ್ರೆ, 24 / 01 /1951 31 / 01 /2011 
ಮೈಸೂರು 
| ಡಾ : ಪ್ರಹ್ಲಾದ ಮೂರ್ತಿ, ಕಿಮ್ , ಹುಬ್ಬಳ್ಳಿ 

06 /02 /1951 | 28/02 /2011 
ಡಾ : ಕೆ. ವಿ . ಅಚ್ಯುತ, ಜಿಲ್ಲಾ ಆಸ್ಪತ್ರೆ , ಧಾರವಾಡ 

09 / 02 /1951 | 28/ 02 /2011 
| 9, | ಡಾ : ಮಹಲಿಂಗಪ್ಪ ಸಿ. ವೈದ್ಯಾಧಿಕಾರಿಗಳು, ಪ್ರಾ . ಆ.ಕೇಂದ್ರ , ಶಿವನಿ , ಚಿಕ್ಕಮಗಳೂರು ಜಿಲ್ಲೆ. 12/ 02 /1951 | 28/02 /2011 


ಕು. 


ಸ್ಥ 


ಳ 


1. 


| 


ದ 


| 


|ಹ| 


| 


( ೨೦೯ ) 


೨೧೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೮, ೨೦೧೧ 


ಭಾಗ - ೨ 


21 /02 /1951 


28/ 02 /2011 


10, 


ಡಾ : ಶ್ರೀಕಾಂತ್ ರಾಮಚಂದ್ರ ಗಾರ್ಗಿ , ಉಪನಿರ್ದೆಶಕರು, ರಾಜ್ಯ ಕುಟುಂಬ ಕಲ್ಯಾಣ 
ಸಂಸ್ಥೆ , ಬೆಂಗಳೂರು 


ಡಾ : ಎಂ .ಎಸ್. ಕೆಂಪೇಗೌಡ, ರೆಸಿಡೆಂಟ್ ಎಂ . ಎಂ .ಸಿ.ಆರ್‌. ಐ ., ಮೈಸೂರು. 

02 /03 /1951 | 31/ 03/ 2011 
ಡಾ : ಕರಣಪ್ಪ ಬಂಗಾರಿ, ಸಹ ಪ್ರಾಧ್ಯಾಪಕರು , ಎಂ . ಎಂ .ಸಿ.ಆರ್.ಐ ., ಮೈಸೂರು. 

03/ 03 /1951 | 31/ 03/ 2011 
ಡಾ : ಎಂ . ಸುಖರಾಜ್ , ಪ್ರಾಧ್ಯಾಪಕರು, ಎಂ . ಎಂ . ಸಿ. ಆರ್. ಐ ., ಮೈಸೂರು. 

04 / 03 /1951 31/ 03 /2011 
14. ಡಾ : ಶಿವರಾಂ , ಬಿ . ಟಿ., ಜಿಲ್ಲಾ ಶಸ್ತ್ರ ಚಿಕಿತ್ಸಕರು, ಜಿಲ್ಲಾ ಆಸ್ಪತ್ರೆ, ಚಾಮರಾಜನಗರ. 

04 /03 /1951 | 31/ 03/2011 
15 . | ಡಾ : ಬಸವರಾಜ್ ಬಿ. ಅಟ್ಲಾಪುರೆ, ಹಿರಿಯ ತಜ್ಞರು, ಜಿಲ್ಲಾ ಆಸ್ಪತ್ರೆ, ಚಾಮರಾಜನಗರ, 05 / 03 /1951 | 31/ 03/ 2011 
16. ಡಾ : ವಿಮಲಾಬಾಯಿ ಡಿ, ಹಿರಿಯ ತಜ್ಞರು, ಮೆಗ್ಗಾನ್ ಆಸ್ಪತ್ರೆ, ಶಿವಮೊಗ್ಗ. 

08/ 03 /1951 | 31/ 03/ 2011 
ಡಾ : ಬಿ. ಬಿ . ಬೇಲೂರು, ತಾಲ್ಲೂಕು ಆರೋಗ್ಯಾಧಿಕಾರಿಗಳು , ತಾಲ್ಲೂಕು 

10 /03/1951 | 31 / 03 /2011 
ಆರೋಗ್ಯಾಧಿಕಾರಿಗಳ ಕಛೇರಿ, ಹುಬ್ಬಳ್ಳಿ. 
18 . ಡಾ: ಹಳ್ಳಿಕೇರಿ ಬಿ.ಕೆ, ಹಿರಿಯ ತಜ್ಞರು, ಕುಷ್ಠರೋಗ ಆಸ್ಪತ್ರೆ, ಮಾಗಡಿ ರಸ್ತೆ, ಬೆಂಗಳೂರು 31/03/1951 | 31 / 03 /2011 
19. | ಡಾ : ಶಿವಶಂಕರಯ್ಯ ಎಸ್. ಎಂ , ಪ್ರಾಧ್ಯಾಪಕರು , ಎಂ . ಎಂ .ಸಿ. ಆರ್ . ಐ., ಮೈಸೂರು. 06 / 04 /1951 | 30 /04 /2011 
20. | ಡಾ : ಅರುಣಾಚಲಯ್ಯ ಎಸ್. ಎಂ ., ಜಿಲ್ಲಾ ಆಸ್ಪತ್ರೆ, ತುಮಕೂರು 

09 /04 / 951 | 30 /04 /2011 
| 21 | ಡಾ : ನಟರಾಜ್ ಟಿ. ಎಂ , ಜಿಲ್ಲಾ ಶಸ್ತ್ರ ಚಿಕಿತ್ಸಕರು, ಜಿಲ್ಲಾ ಆಸ್ಪತ್ರೆ, ರಾಯಚೂರು 

15 / 04 /1951 

30 / 04 /2011 
ಡಾ : ಚಂದ್ರಕಾಂತ ಖೇಡೆ, ಹಿರಿಯ ತಜ್ಞರು, ಸಾ .ಆಸ್ಪತ್ರೆ, ಬಸವಕಲ್ಯಾಣ, ಬೀದರ್ ಜಿಲ್ಲೆ . 03/ 05 /1951 | 31/05 /2011 
ಡಾ : ಗಿರಿಜ ಎನ್.ಎಸ್., ಹಿರಿಯ ತಜ್ಞರು, ಸಾರ್ವಜನಿಕ ಆಸ್ಪತ್ರೆ, ಕನಕಪುರ 

04 / 05 /1951 31/05 /2011 
ಡಾ : ಈರಣ್ಣ ವಾಲೀಕರ್, ಹಿರಿಯ ತಜ್ಞರು, ಜಿಲ್ಲಾ ಆಸ್ಪತ್ರೆ, ಗುಲ್ಬರ್ಗಾ 

05/ 05 /1951 | 31 / 05 /2011 
ಡಾ : ಪಿ . ಬಿ. ಹಿರೇಮರ್ , ವೈದ್ಯಾಧಿಕಾರಿಗಳು, ಸ. ಆ.ಕೇಂದ್ರ, ಅರಕೇರ, ದೇವದುರ್ಗ 

08/ 05 /1951 | 31 / 05 /2011 
ತಾಲ್ಲೂಕು, ರಾಯಚೂರು ಜಿಲ್ಲೆ. 
ಡಾ : ಎಸ್. ಪ್ರಕಾಶ್ , ನಿರ್ದೇಶಕರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ತರಬೇತಿ 10 / 05 /1951 | 31 /05 /2011 
ಸಂಸ್ಥೆ , ಬೆಂಗಳೂರು 
ಡಾ : ವಿಶ್ವಾರಾಧ್ಯ ಎಂ ., ಅಧೀಕ್ಷಕರು, ಕೆ.ಸಿ.ಜನರಲ್ ಆಸ್ಪತ್ರೆ, ಮಲ್ಲೇಶ್ವರಂ, ಬೆಂಗಳೂರು 15 / 05 /1951 | 31/ 05 /2011 
ಡಾ : ಬೈರಾರೆಡ್ಡಿ ಬಿ.ಎನ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳು, 16 / 05 /1951 | 31 / 05 /2011 
ಚಿಕ್ಕಬಳ್ಳಾಪುರ. 
ಡಾ : ಸುಂದರ್ ಕುಮಾರ್ ಸಿ., ಸಮುದಾಯ ಆರೋಗ್ಯ ಕೇಂದ್ರ , ಹಾರೋಹಳ್ಳಿ , ಕನಕಪುರ 25 /05 /1951 | 31/05 /2011 
ತಾಲ್ಲೂಕು, ರಾಮನಗರ ಜಿಲ್ಲೆ. 
ಡಾ : ಅನಿಸೂರ್ ರೆಹಮಾನ್ , ಹಿರಿಯ ತಜ್ಞರು, ಸಾರ್ವಜನಿಕ ಆಸ್ಪತ್ರೆ, ಕೆ . ಆರ್. ನಗರ, 26 / 05 /1951 | 31 /05 / 2011 

ಮೈಸೂರು ಜಿಲ್ಲೆ. 
31 . ಡಾ : ದೊಡ್ಡವಾಡಿ ಜಿ. ವಿ., ಜಿಲ್ಲಾ ಆಸ್ಪತ್ರೆ, ಬೆಳಗಾವಿ . 

01 /06 /1951 | 31 / 05 /2011 
32. | ಡಾ: ಶೇಖ ಎಸ್. ಡಿ., ಸಾರ್ವಜನಿಕ ಆಸ್ಪತ್ರೆ , ದಾಂಡೇಲಿ, ಉತ್ತರ ಕನ್ನಡ ಜಿಲ್ಲೆ. 

01 /06 /1951 31/05 /2011 
33. | ಡಾ : ಎಸ್. ಬಿ. ಹಿರೇಹೊಳಿ, ಜಿಲ್ಲಾ ಕುಷ್ಠರೋಗನಿಯಂತ್ರಣಾಧಿಕಾರಿಗಳು, ಗದಗ 

01/06 /1951 | 31/ 05/2011 
34 . ಡಾ : ಟಿ.ಸಿ. ರುದ್ರಪ್ಪ, ಹಿರಿಯ ತಜ್ಞರು, ಕಿಮ್ಸ್ ಆಸ್ಪತ್ರೆ , ಹುಬ್ಬಳ್ಳಿ 

01/06 /1951 | 31 /05 /2011 
ಡಾ: ಮಹಮ್ಮದ್ ನಸ್ರುಲ್ಲಾ ಷರೀಫ್, ವೈದ್ಯಾಧಿಕಾರಿ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ 02 / 06 /1951 | 30/ 06 /2011 

ನಿಗಮ , ಬೆಂಗಳೂರು 
36 . | ಡಾ : ವಿ. ಅರವಿಂದಪ್ಪ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳು, ಮಂಡ್ಯ , | 10 /06 /1951 | 30 / 06 /2011 

ಡಾ : ಜಗನ್ನಾಥ್ ಹೆಚ್., ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳು, ದಕ್ಷಿಣ 17 /06/1951 30/ 06 /2011 


ಕನ್ನಡ 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಏಪ್ರಿಲ್ ೨೮, ೨೦೧೧ 


೨೧೧ 


18/ 06 /1951 


30 /06 / 2011 


01 / 07 /1951 


| 30/ 06 / 2011 


ಡಾ : ಚಂದ್ರಶೇಖರ್, ಹಿರಿಯ ತಜ್ಞರು, ಎಸ್. ಡಿ.ಎಸ್. ಟಿ. ಬಿ . ಮತ್ತು ಸಿಡಿ ಆಸ್ಪತ್ರೆ, 
ಹೊಸೂರು ರಸ್ತೆ , ಬೆಂಗಳೂರು. 
ಡಾ : ಮಲ್ಲಿಕಾರ್ಜುನ ಜಿ., ಹಿರಿಯ ತಜ್ಞರು, ವೈದ್ಯಕೀಯ ಮಹಾವಿದ್ಯಾಲಯ ಆಸ್ಪತ್ರೆ , 

ವಿಮ್ಸ್, ಬಳ್ಳಾರಿ . 
40. | ಡಾ : ಎಸ್. ಪಾಂಡು, ಪ್ರಾಧ್ಯಾಪಕರು , ಎಂ . ಎಂ . ಸಿ.ಆರ್‌.ಐ ., ಮೈಸೂರು. 
41 . | ಡಾ : ರಮಾದೇವಿ ಎನ್. ಟಿ., ತಾಲ್ಲೂಕು ಆರೋಗ್ಯಾಧಿಕಾರಿಗಳು, ಬೆಂಗಳೂರು ದಕ್ಷಿಣ 
42. | ಡಾ : ಎಂ . ಎ . ಸಲೀಮ್, ಕುಷ್ಠರೋಗ ನಿವಾರಣಾ ವೈದ್ಯಾಧಿಕಾರಿಗಳು , ರಾಯಚೂರು 
43. | ಡಾ: ಎನ್. ರೂಪೇಶ್, ಹಿರಿಯ ತಜ್ಞರು, ಸಾರ್ವಜನಿಕ ಆಸ್ಪತ್ರೆ, ಹುಣಸೂರು, ಮೈಸೂರು 


08 /07 /1951 | 


31 /07/ 2011 


09 / 07 /1951 | 31/ 07 /2011 


15 / 07 /1951 | 31/ 07 /2011 


22/ 07 /1951 | 31 /07 /2011 


44. ಡಾ : ವೈ . ಲಕ್ಷ್ಮಣ್, ಪ್ರಾಧ್ಯಾಪಕರು, ಎಂ . ಎಂ . ಸಿ. ಆರ್. ಐ., ಮೈಸೂರು. 

31/ 07 /1951 | 31/ 07 /2011 
ಡಾ : ಸಂಗ್ರಾಮ ಎಂ . ಕುದರೆ , ಸಾಮಾನ್ಯ ಕರ್ತವ್ಯ ವೈದ್ಯಾಧಿಕಾರಿ , ಪ್ರಾ . ಆ .ಕೇಂದ್ರ, 

01/ 08 /1951 | 31/ 07 /2011 
ಮಂಠಾಳ , ಬಸವಕಲ್ಯಾಣ ತಾಲ್ಲೂಕು, ಬೀದರ್ ಜಿಲ್ಲೆ 
46. | ಡಾ : ಅಣ್ಣಾರಾವ್ ಪಾಟೀಲ್, ತಾಲ್ಲೂಕು ಆರೋಗ್ಯಾಧಿಕಾರಿಗಳು, ಸೇಡಂ, ಗುಲ್ಬರ್ಗಾ ಜಿಲ್ಲೆ. | 01/08 /1951 | 31/07/2011 
ಡಾ : ಬಸವನಗೌಡ ವಡಗೇರಿ, ಹಿರಿಯ ವೈದ್ಯಾಧಿಕಾರಿ , ಯು .ಕೆ. ಪಿ. ಆಲಮಟ್ಟಿ, ಬಸವನ 

31/ 08 /2011 
ಬಾಗೇವಾಡಿ, ಬಿಜಾಪುರ ತಾಲ್ಲೂಕು 
ಡಾ : ಪಂಪಣ್ಣ ಜಂತಕಲ್, ಹಿರಿಯ ತಜ್ಞರು, ಸಾರ್ವಜನಿಕ ಆಸ್ಪತ್ರೆ, ಲಿಂಗಸಗೂರು, 05/ 08 /1951 31/08 /2011 
ರಾಯಚೂರು ಜಿಲ್ಲೆ 
ಡಾ : ಸುಮೇದ ಆರ್ . ದೇಸಾಯಿ , ನಿರ್ದೇಶಕರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 20 /08/1951 | 31 /08/ 2011 
ಸೇವೆಗಳು , ಬೆಂಗಳೂರು 
ಡಾ: ಚಂದ್ರಶೇಖರ ಸಂಕನೂರು, ಹಿರಿಯ ತಜ್ಞರು, ಜಿಲ್ಲಾ ಆಸ್ಪತ್ರೆ, ಗುಲ್ಬರ್ಗಾ 

21 /08 /1951 | 31 /08/2011 
51. | ಡಾ : ನಾಗೇಶ್ ಡಿ., ಹಿರಿಯ ತಜ್ಞರು, ಸಾರ್ವಜನಿಕ ಆಸ್ಪತ್ರೆ, ದೇವನಹಳ್ಳಿ, ಬೆಂಗಳೂರು 22 /08 /1951 | 31 /08 /2011 

( ಗ್ರಾ ) ಜಿಲ್ಲೆ 
52. | ಡಾ : ವಿ. ಎ . ವಸ್ತದ, ಹಿರಿಯ ತಜ್ಞರು, ಜಿಲ್ಲಾ ಆಸ್ಪತ್ರೆ, ಹಾವೇರಿ | 

08 / 09 /1951 | 30 / 09 /2011 
ಡಾ : ಮಾಲಾವತಿ ಎಸ್.ಪಿ., ಹಿರಿಯ ತಜ್ಞರು, ಸಾರ್ವಜನಿಕ ಆಸ್ಪತ್ರೆ, ಟಿ. ನರಸೀಪುರ, 28/09 /1951 | 30 / 09 / 2011 
ಮೈಸೂರು ಜಿಲ್ಲೆ 
ಡಾ : ಪಾಲೇಕರ್ ವಿ . ಡಿ., ಅಪರ ನಿರ್ದೇಶಕರು ( ಪಾ . ಆ), ಆರೋಗ್ಯ ಮತ್ತು 

01/10 /1951 | 30 / 09 /2011 
ಕು .ಕ.ಸೇವೆಗಳು , ಬೆಂಗಳೂರು 
55 . | ಡಾ : ರಮೇಶ್ ನಾಯಕ್ ಹೆಚ್., ಹಿರಿಯ ತಜ್ಞರು, ಸಾರ್ವಜನಿಕ ಆಸ್ಪತ್ರೆ , ನೆಲಮಂಗಲ , || 03 /10 /1951 31 /10/ 2011 

ಬೆಂಗಳೂರು ( ಗ್ರಾ ) ಜಿಲ್ಲೆ 
ಡಾ : ನಾರಾಯಣ ಪಂಢೀಕರ್‌, ತಜ್ಞರು, ಸಾರ್ವಜನಿಕ ಆಸ್ಪತ್ರೆ , ಲಿಂಗಸಗೂರು, 

08 /10 /1951 | 31 / 0 /2011 
ರಾಯಚೂರು ಜಿಲ್ಲೆ 
_ 57 . | ಡಾ : ಶಿವಣ್ಣ ಬಿ ., ಹಿರಿಯ ತಜ್ಞರು , ಸಾರ್ವಜನಿಕ ಆಸ್ಪತ್ರೆ , ಹುಣಸೂರು 

11 /10 /1951 31 /10 /2011 
58. | ಡಾ : ಬಸವಂತರಾವ್ ಬಿ. ಶೆಟ್ಟಿ, ಜಿಲ್ಲಾ ಆಸ್ಪತ್ರೆ, ಗುಲ್ಬರ್ಗಾ 

25 /10 /1951 31 /10 /2011 
59 | ಡಾ : ಮಲ್ಲಿಕಾರ್ಜುನ್ ಪುರಾಣಿಕ್ , ಉಪ ನಿರ್ದೇಶಕರು, ರಾಜ್ಯ ಆರೋಗ್ಯ ಮತ್ತು 

31/10 /1951 31/10/2011 
ಕುಟುಂಬ ಕಲ್ಯಾಣ ಸಂಸ್ಥೆ , ಬೆಂಗಳೂರು 
ಡಾ : ಉಸ್ತಿಲಾ ರಮಾದೇವಿ, ಅಧೀಕ್ಷಕರು, ಹೆಚ್.ಎಸ್ . ಐ .ಎಸ್. ಘೋಷಾ ಆಸ್ಪತ್ರೆ, 

01 / 1/1951 31 /10/ 2011 
ಶಿವಾಜಿನಗರ , ಬೆಂಗಳೂರು 
ಡಾ : ಕುಮಾರ್ ಎಂ ., ಹಿರಿಯ ತಜ್ಞರು, ಸಾರ್ವಜನಿಕ ಆಸ್ಪತ್ರೆ , ಕೊಳ್ಳೇಗಾಲ , 

02 / 1 /1951 30 / 1 /2011 
| ಚಾಮರಾಜನಗರ ಜಿಲ್ಲೆ 
62 . | ಡಾ : ಸಿ. ಸಿ. ಕರಡಿಗುದ್ದಿ, ಜಿಲ್ಲಾ ಕ್ಷಯರೋಗನಿಯಂತ್ರಣಾಧಿಕಾರಿ, ಬೆಳಗಾಂ 

04 / 14951 301/2011 
63 . ಡಾ : ಪಾಟೀಲ್ ಕೆ. ಜಿ , ಸಾರ್ವಜನಿಕ ಆಸ್ಪತ್ರೆ, ಬೈಲಮಂಗಲ, ಬೆಳಗಾಂ ಜಿಲ್ಲೆ 

13 /11 /1951 30 /11 /2011 
64. | ಡಾ : ಪಂಚಾಕ್ಷರಿ , ಸಹಾಯಕ ಪೌಷ್ಠಿಕ ಆಹಾರ ಅಧಿಕಾರಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ, 23 / 1 /1951 30 / 1 /2011 

ಬೆಂಗಳೂರು 


೨೧೨ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಏಪ್ರಿಲ್ ೨೮, ೨೦೧೧ 


ಭಾಗ - ೨ 


65. 


ಡಾ : ಬಣಕಾರ್‌ ಶಿವಾನಂದ ಮಲ್ಲಪ್ಪ, ಆಡಳಿತ ವೈದ್ಯಾಧಿಕಾರಿಗಳು, ಸಾರ್ವಜನಿಕ ಆಸ್ಪತ್ರೆ, 04 / 2 /1951 31 /12 /2011 
ಪಾವಗಡ 
ಡಾ : ವನಮಾಲ ಡಿ. ಶ್ಯಾನಭಾಗ, ತಾಲ್ಲೂಕು ಆರೋಗ್ಯಾಧಿಕಾರಿ, ಕುಮಟ, ಉತ್ತರ ಕನ್ನಡ | 15 / 2 /1951 | 31/12 /2011 


66 . 


67. 


15 /12 /1951 


| 31/12 /2011 


ಡಾ : ಸುಬ್ಬಯ್ಯ ರಮೇಶ್, ತಜ್ಞರು, ಪಿ .ಕೆ. ಟಿ. ಬಿ., ಮೈಸೂರು 
68. | ಡಾ : ಹೇಮಲತ ಕೆ. ಆರ್., ವೈದ್ಯಾಧಿಕಾರಿ, ಕೆ. ಜಿ.ಎಫ್., ಬೆಂಗಳೂರು 
69. | ಡಾ : ರಂಗನಾಯಕ್, ಹಿರಿಯ ತಜ್ಞರು, ಮಿಂಟೋ ಕಣ್ಣಾಸಿ, ಬೆಂಗಳೂರು 


17 /12 /1951 | 


31 /12 /2011 


01/ 01/1952 


| 


31 /12 /2011 


ಭಾಗ- 2 
ಈ ಕೆಳಕಂಡ ವೈದ್ಯಾಧಿಕಾರಿಗಳ ವಿರುದ್ಧ ಇಲಾಖಾ ವಿಚಾರಣೆ ಇರುವ ಪ್ರಯುಕ್ತ ಇವರುಗಳಿಗೆ ಕರ್ನಾಟಕ ನಾಗರೀಕ ಸೇವಾ 
ನಿಯಮಾವಳಿ ನಿಯಮ 214 ರನ್ವಯ ತಾತ್ಕಾಲಿಕ ಪಿಂಚಣಿ ಹೊರತುಪಡಿಸಿ , ಉಳಿದ ನಿವೃತ್ತಿ ಉಪದಾನಗಳನ್ನು ತಡೆಹಿಡಿಯುವ ಷರತ್ತುಗೊಳಪಡಿಸಿ, 
ಅವರ ಹೆಸರಿನ ಮುಂದೆ ತೋರಿಸಿರುವ ದಿನಾಂಕದಿಂದ ವಯೋನಿವೃತ್ತಿ ಹೊಂದಲು ಅನುಮತಿ ನೀಡಿದೆ. 

ವಯೋನಿವೃತ್ತಿ 
ವೈದ್ಯಾಧಿಕಾರಿಗಳ ಹೆಸರು ಮತ್ತು ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳ 

ಜನ್ಮ ದಿನಾಂಕ | ಹೊಂದಲಿರುವ 

ದಿನಾಂಕ 
( 2 ) 

( 3 ) | ( 4 ) 


*)2 


02/01 /1951 | 


31/ 01 /2011 


21 /01 /1951 


| 


31 / 01 /2011 


ಡಾ : ನಾಗರಾಜು ಆರ್., ತಾಲ್ಲೂಕು ಆರೋಗ್ಯಾಧಿಕಾರಿಗಳು, ಗುಂಡ್ಲುಪೇಟೆ, 
ಚಾಮರಾಜನಗರ ಜಿಲ್ಲೆ 
ಡಾ : ಬಾಲಕೃಷ್ಣ ಹೆಚ್. ಟಿ. ಹಿರಿಯ ತಜ್ಞರು, ಜಿಲ್ಲಾ ಆಸ್ಪತ್ರೆ , ತುಮಕೂರು 
ಡಾ : ನುಸ್ರತುಲ್ಲಾ ಖಾನ್ ಕೆ ಎಂ ., ಸಾರ್ವಜನಿಕ ಆಸ್ಪತ್ರೆ, ಹರಪ್ಪನ ಹಳ್ಳಿ , ದಾವಣಗೆರೆ ಜಿಲ್ಲೆ 
ಡಾ : ನಳಿನಿ ಎಸ್ . ಹಿರಿಯ ತಜ್ಞರು, ಸಾರ್ವಜನಿಕ ಆಸ್ಪತ್ರೆ, ಕಾರ್ಕಳ , ಉಡುಪಿ ಜಿಲ್ಲೆ 
ಡಾ : ಬಿ. ಹೆಚ್ . ಕಾಮರೆಡ್ಡಿ , ಜಿಲ್ಲಾ ಮಲೇರಿಯಾಧಿಕಾರಿ, ಬೆಳಗಾಂ, 


21/ 01 /1951 


| 


31 /01/2011 


15 / 02 /1951 


28 / 02 /2011 


06 / 03 /1951 


31/03 /2011 


07 /03/1951 


31/ 03 /2011 


14 /04 / 1951 


30 / 04 /2011 


14 / 04 /1951 


30 /04/2011 


15 /05 /1951 | 


31 / 05 / 2011 


10 


01/06 /1951 | 


31/05/ 2011 


05 / 06 /1951 | 30 / 06 /2011 


12 


ಡಾ : ದೇವೇಂದ್ರಪ್ಪ ಕೆ., ಹಿರಿಯ ತಜ್ಞರು, ಜಿಲ್ಲಾ ಆಸ್ಪತ್ರೆ, ಗುಲ್ಬರ್ಗ 
ಡಾ : ರಾಯಣ್ಣವನರ್ ಡಿ.ಎಸ್., ಜಿಲ್ಲಾ ಶಸ್ತ್ರ ಚಿಕಿತ್ಸಕರು, ಜಿಲ್ಲಾ ಆಸ್ಪತ್ರೆ, ಕಾರವಾರ 
ಡಾ : ತ್ರಿವೇಣಿ ಕೆ. ಘಸ್ತೆ, ಅಧೀಕ್ಷಕರು, ಟಿ. ಬಿ. ಆಸ್ಪತ್ರೆ, ಬಿಜಾಪುರ 
ಡಾ : ಸೈಯದ್ ಮೆಹಮೂದ್, ಹಿರಿಯ ತಜ್ಞರು, ಸಾರ್ವಜನಿಕ ಆಸ್ಪತ್ರೆ, ಯಲಬುರ್ಗಾ 
ಡಾ : ದೇಸಾಯಿ ಸಿ. ಡಿ., ಜಿಲ್ಲಾ ಮಲೇರಿಯಾಧಿಕಾರಿಗಳು, ಕೊಪ್ಪಳ 

ಡಾ : ತರಸಾಲಪ್ಪ ಕೆ., ಹಿರಿಯ ತಜ್ಞರು, ಸಾರ್ವಜನಿಕ ಆಸ್ಪತ್ರೆ, ಹೊಸಪೇಟೆ, ಬಳ್ಳಾರಿ ಜಿಲ್ಲೆ 
| ಡಾ : ಪ್ರಕಾಶ್ ಕಪಾಟೆ, ಸಹಾಯಕ ಪ್ರಾಧ್ಯಾಪಕರು, ಎಂ . ಎಂ .ಸಿ. ಆರ್‌. ಐ., ಮೈಸೂರು 

ಡಾ : ಬಿ. ಹೆಚ್ . ದೊಡ್ಡಮನಿ, ಸಾರ್ವಜನಿಕ ಆಸ್ಪತ್ರೆ, ರಾಮದುರ್ಗ , ಬೆಳಗಾಂ ಜಿಲ್ಲೆ 
ಡಾ : ಸಿ. ಬಿ. ಬಸವರಾಜು, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು, 
ಕೊಪ್ಪಳ 

ಡಾ : ಎಸ್. ಕೆ. ಕಟ್ಟಿ , ಹಿರಿಯ ತಜ್ಞರು, ಸಾರ್ವಜನಿಕ ಆಸ್ಪತ್ರೆ, ಸವಣೂರು, ಹಾವೇರಿ ಜಿಲ್ಲೆ 
| ಡಾ : ಸೂರ್ಯ ವಂಶಿ ವಿ . ಬಿ., ಹಿರಿಯ ತಜ್ಞರು, ಜಿಲ್ಲಾ ಆಸ್ಪತ್ರೆ, ಕಾರವಾರ 

ಡಾ : ಪರಶಿವಮೂರ್ತಿ ಬಿ., ಹಿರಿಯ ತಜ್ಞರು, ಸಾರ್ವಜನಿಕ ಆಸ್ಪತ್ರೆ, ಶ್ರೀರಂಗಪಟ್ಟಣ, 
ಮಂಡ್ಯ ಜಿಲ್ಲೆ 


06/ 06 /1951 


30 /06 /2011 


13 


06 / 06 /1951 


30 / 06 /2011 


11/ 09 / 951 


30 /09 /2011 


15 


21/09 /1951 


_ 30 /09 / 2011 


01 /10 /1951 


30 / 09 /2011 


06 /10 /1951 


31/10 /2011 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

- ಕೆ . ಎಸ್ . ಸರೋಜಮ್ಮ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 


ಪಿ .ಆರ್. 442 


ಭಾಗ- ೨ 


೨೧೩ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಏಪ್ರಿಲ್ ೨೮, ೨೦೧೧ 

ಶಿಕ್ಷಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಇಡಿ 17 ಡಿಎಆರ್ 2011 , ಬೆಂಗಳೂರು, ದಿನಾಂಕ: 26ನೇ ಮಾರ್ಚ್, 2011. 


ಲೋಕೋಪಯೋಗಿ ಇಲಾಖೆಯ , ಅಧಿಸೂಚನೆ ಸಂಖ್ಯೆ: ಲೋಇ 767 ಸೇಸಎ 2010, ದಿನಾಂಕ:13 - 01 - 2011ರಲ್ಲಿ ಶ್ರೀ ಎಂ . ಜಿ. ಕುಲಕರ್ಣಿ, 
ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಇವರ ಸೇವೆಯನ್ನು ಸರ್ವ ಶಿಕ್ಷಣ ಅಭಿಯಾನ ಯೋಜನೆಯಡಿ ಸಹಾಯಕ ಕಾರ್ಯಪಾಲಕ 
ಅಭಿಯಂತರ ಹುದ್ದೆಗೆ ನೇಮಿಸುವ ಸಲುವಾಗಿ ಶಿಕ್ಷಣ ಇಲಾಖೆಯ ವಶಕ್ಕೆ ನೀಡಲಾಗಿದೆ. 

ಶ್ರೀ ಎಂ . ಜಿ. ಕುಲಕರ್ಣಿ, ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ 
ಆದೇಶದವರೆಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ರಾಜ್ಯ ಯೋಜನಾ ನಿರ್ದೇಶಕರು, ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ ಯೋಜನೆ 
ಬೆಂಗಳೂರು ಇಲ್ಲಿ ಶಿಕ್ಷಣ ಇಲಾಖೆಯ ಆದೇಶ ಸಂಖ್ಯೆ: ಇಡಿ 90 ಎಂಸಿಡಿ 2010 ದಿನಾಂಕ : 10 - 08 - 2010ರಂತೆ ಹೊಸದಾಗಿ ಸೃಜಿಸಿರುವ 
ಸಹಾಯಕ ಕಾರ್ಯಪಾಲಕ ಅಭಿಯಂತರರ ಹುದ್ದೆಗಳ ಪೈಕಿ ಬೆಳಗಾವಿ ವಿಭಾಗದ ಖಾಲಿ ಹುದ್ದೆಗೆ ಮರು ನಿಯುಕ್ತಿಗೊಳಿಸಿದೆ. ಸದರಿಯವರ 
ನಿಯೋಜನಾ ಷರತ್ತುಗಳನ್ನು ಪ್ರತ್ಯೇಕವಾಗಿ ಹೊರಡಿಸಲಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಂ .ಎನ್ . ಸೋಮಶೇಖರ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 443 

ಶಿಕ್ಷಣ ಇಲಾಖೆ (ಆಡಳಿತ ) 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 62 ಇಪಿಎಸ್ 2010 , ಬೆಂಗಳೂರು, ದಿನಾಂಕ: 31ನೇ ಮಾರ್ಚ್, 2011. 


ರಾಜ್ಯ ಅಬಕಾರಿ ಸೇವೆಗೆ ಸೇರಿದ ಶ್ರೀ ಡಿ. ಎಸ್ . ನಾಗೇಂದ್ರಪ್ಪ, ಅಬಕಾರಿ ಅಪರ ಆಯುಕ್ತರು, ( ಜಾರಿ ಮತ್ತು ಅಪರಾಧ) ಅಬಕಾರಿ ಆಯುಕ್ತರ 
ಕಛೇರಿ, ಬೆಂಗಳೂರು ಇವರು ದಿನಾಂಕ: 31 -3 - 2011ರಂದು ಸೇವೆಯಿಂದ ವಯೋ ನಿವೃತ್ತಿ ಹೊಂದಲಿದ್ದು, ಸದರಿಯವರ ವಯೋ ನಿವೃತ್ತಿಯಿಂದ 
ತೆರವಾಗಲಿರುವ ಹುದ್ದೆ ಶ್ರೀ ಹೆಚ್. ಪಿ . ಈರಪ್ಪ , ಅಬಕಾರಿ ಅಪರ ಆಯುಕ್ತರು, ಕರ್ನಾಟಕ ರಾಜ್ಯ ಪಾನೀಯ ನಿಗಮ ನಿಯಮಿತ, ಬೆಂಗಳೂರು. 
ಇವರನ್ನು ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಸ್ . ಜಿ. ನಾರಾಯಣ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 444 

ಆರ್ಥಿಕ ಇಲಾಖೆ ( ಅಬಕಾರಿ). 
ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಒಣ 320 ಪೊಸಿಪ 2010 , ಬೆಂಗಳೂರು, ದಿನಾಂಕ: 01ನೇ ಏಪ್ರಿಲ್, 2011 . 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಒಣ 169 ಪೊಸಿಪ 2006 ದಿನಾಂಕ 26 - 07 - 2006ರ ಪ್ರಕಾರ ಕರ್ನಾಟಕ ಲೋಕಸೇವಾ ಆಯೋಗದ 
ಮೂಲಕ ಕರ್ನಾಟಕ ಗೆಜೆಟೆಡ್ ಪ್ರೊಬೇಷನರ್‌ಗಳ (ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ) ನಿಯಮಗಳು, 1997ರಡಿಯಲ್ಲಿ ಡಿವೈ .ಎಸ್. ಪಿ ( ಸಿವಿಲ್) 
ವೃಂದದ ಹುದ್ದೆಗೆ ನೇರ ನೇಮಕಾತಿಗೊಂಡ ಈ ಕೆಳಕಂಡ ಅಧಿಕಾರಿಗಳು 2 /2 ವರ್ಷಗಳ ಪರೀಕ್ಷಾರ್ಥ ಅವಧಿಯನ್ನು ಅವರ ಹೆಸರಿನ ಮುಂದೆ 
ಸೂಚಿಸಿರುವ ದಿನಾಂಕಗಳಂದು ತೃಪ್ತಿಕರವಾಗಿ ಪೂರೈಸಿರುತ್ತಾರೆಂದು ಕರ್ನಾಟಕ ನಾಗರೀಕ ಸೇವಾ ( ಪರೀಕ್ಷಾರ್ಥ) ನಿಯಮಗಳು, 1977ರ ನಿಯಮ 
5(1)( ಎ) ಪ್ರಕಾರ ಘೋಷಿಸಲಾಗಿದೆ. 


ಕ್ರ.ಸಂ | 


ಹೆಸರು (ಶ್ರೀಯುತರು) 


ವರದಿ ಮಾಡಿದ ದಿನಾಂಕ 


ಪರೀಕ್ಷಾರ್ಥ ಅವಧಿ ಮುಗಿದ 

ದಿನಾಂಕ 


9 - 8 -2006 ಪೂರ್ವಾಹ್ನ 


8 - 2 - 2009 


4 - 8 - 2006 ಪೂರ್ವಾಹ್ನ 


3 - 2 - 2009 


1. ಟಿ. ಶ್ರೀಧರ 
2. ಎಂ . ಅಶ್ವಿನಿ 

ಜಿನೇಂದ್ರ ಖನಗಾವಿ 

ಜೆ.ಕೆ. ರಶ್ಮಿ | 
5 . | ಎನ್. ವಿಷ್ಣುವರ್ಧನ್ 


11 - 2 - 2009 


4 . 


11- 8 -2006 ಅಪರಾಹ್ನ 
2 -8 - 2006 ಪೂರ್ವಾಹ್ನ 
10 - 8 - 2006 ಪೂರ್ವಾಹ್ನ 


1 - 2 - 2009 


9 - 2 - 2009 


೨೧೪ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಏಪ್ರಿಲ್ ೨೮, ೨೦೧೧ 


ಭಾಗ - ೨ 


6 , 


ಕೆ. ವಿ . ಜಗದೀಶ್ 


30 - 2 - 2009 


ಸಂಜೀವ ಎಂ . ಪಾಟೀಲ್ 


3 - 2 - 2009 


31 - 7 - 2006 ಪೂರ್ವಾಹ್ನ 
4 - 8 - 2006 ಪೂರ್ವಾಹ್ನ 
2 - 8- 2006 ಪೂರ್ವಾಹ್ನ 
2 - 8 - 2006 ಪೂರ್ವಾಹ್ನ 
2 - 8- 2006 ಪೂರ್ವಾಹ್ನ 


8, | ಕೆ. ಪರಶುರಾಮು 
9. | ಕಲಾಕೃಷ್ಣಸ್ವಾಮಿ 
10. | ಕೆ. ಜಿ. ದೇವರಾಜು 


1 - 2 - 2009 


1 - 2 - 2009 


2 - 2 -2009 


ಕರ್ನಾಟಕ ರಾಜ್ಯಪಾಲರ ಆದೇಶಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ.ಎನ್. ರವಿಪ್ರಕಾಶ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಒಳಾಡಳಿತ ಇಲಾಖೆ (ಪೋಲೀಸ್ ಸೇವೆಗಳು ). 

ಅಧಿಸೂಚನೆ 
ಸಂಖ್ಯೆ : ಹೆಚ್‌ಡಿ 170 ಎಸ್‌ಎಸ್‌ಟಿ 2011 , ಬೆಂಗಳೂರು, ದಿನಾಂಕ: 05ನೇ ಏಪ್ರಿಲ್ , 2011 . 


ಪಿ . ಆರ್ . 445 


147 ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ಉಪ ಚುನಾವಣೆ - 2011, ದಿನಾಂಕ: 09 - 04 - 2011ರಂದು ನಡೆಯುವ ಸಂಬಂಧ ಕಾನೂನು 
ಮತ್ತು ಸುವ್ಯವಸ್ಥೆ ಕಾಪಾಡುವ ಸಲುವಾಗಿ ದಂಡ ಪ್ರಕ್ರಿಯಾ ಸಂಹಿತೆ 1973 (ಕೇಂದ್ರ ಕಾಯಿದೆ ಸಂಖ್ಯೆ:2 -1974) ರ ಕಲಂ 21ರಲ್ಲಿ ಪ್ರದತ್ತವಾಗಿರುವ 
ಅಧಿಕಾರವನ್ನು ಚಲಾಯಿಸಿ, ಸದರಿ ಸಂಹಿತೆಯಲ್ಲಿ ನೀಡಬಹುದಾದ ಎಲ್ಲಾ ಅಧಿಕಾರಗಳನ್ನು ನೀಡಿ, ಚುನಾವಣೆ ಪ್ರಕ್ರಿಯೆ ಮುಗಿಯುವರೆಗೆ , ಈ 
ಅಧಿಸೂಚನೆಯೊಂದಿಗೆ ಲಗತ್ತಿಸಿರುವ ಅನುಬಂಧದ ಕೋಷ್ಠಕದಲ್ಲಿನ ಕಲಂ ( 2) ರಲ್ಲಿ ನಮೂದಿಸಿರುವ ಅಧಿಕಾರಿಗಳನ್ನು ವಿಶೇಷ ಕಾರ್ಯನಿರ್ವಾಹಕ 
ದಂಡಾಧಿಕಾರಿಗಳನ್ನಾಗಿ ಕಲಂ (3) ರಲ್ಲಿ ತೋರಿಸಿರುವ ಸ್ಥಳಗಳಿಗೆ ದಿನಾಂಕ: 08 - 04 -2011ರಿಂದ 09 -04 -2011ರವರೆಗೆ ನೇಮಕ ಮಾಡಿ 
ಆದೇಶಿಸಲಾಗಿದೆ. 


ಕ್ರಮ 


ಅಧಿಕಾರಿಯ ಹೆಸರು ಮತ್ತು ಪದನಾಮ 


ಕ್ಷೇತ್ರ ವ್ಯಾಪ್ತಿ 


ಸಂಖ್ಯೆ 


( 1 ) 


( 2) . 


( 3) 


ಶ್ರೀ ರಾಮಕೃಷ್ಣಪ, ಎ. ಇ . ಇ . ZP., ಬಂಗಾರಪೇಟೆ, ಕೋಲಾರ 
ಜಿಲ್ಲೆ, ಕೋಲಾರ 


50, 49 ,51,44,35 ,36 ,34 , 65 , 62, 63 ,46 ,47 ,48,45,80, 81,82, 
73 . 66 ,59 . 67. 


ಶ್ರೀ ಜೆ. ಕೃಷ್ಣಮೂರ್ತಿ ಎ . ಇ. ಇ ., ಲೋಣ, ಕೋಲಾರ ಜಿಲ್ಲೆ, 
ಕೋಲಾರ 


202 ,205 ,206 ,195 ,196,197, 219 ,218,223,222 , 
221, 220 ,170171172 ,174173179 . 


ಶ್ರೀ ಆರ್. ಎ . ರಘುನಾಥಶೆಟ್ಟಿ, ಎ . ಇ . ಇ ., ನೀರಾವರಿ ಇಲಾಖೆ, 
ಬೇತಮಂಗಲ 


1,2 ,5 ,6,13 ,12,15,18,2433 ,37,32,31,28,38,39 


ಶ್ರೀ ಬಸವರಾಜ್ , ಸಹಾಯಕ ನಿರ್ದೆಶಕರು, ರೇಷ್ಮೆ ಇಲಾಖೆ, 
ಬಂಗಾರಪೇಟೆ. 


14,19,23, 25 ,22,21 ,27,10,7,11,4 ,3,8,9, 


ಶ್ರೀ ನಾರಾಯಣಸ್ವಾಮಿ , ಸಹಾಯಕ ನಿರ್ದೇಶಕರು , 
ತೋಟಗಾರಿಕೆ ಇಲಾಖೆ, ಬಂಗಾರಪೇಟೆ. 


16 ,17 ,26 , 29, 20 ,30,42 ,41, 61 ,60 ,52 ,43, 40. 


ಶ್ರೀ ಧನಂಜಯ, ಸಹಾಯಕ ನಿರ್ದೆಶಕರು , ಕೃಷಿ ಇಲಾಖೆ, | 58 ,53 ,68,57,56,54 ,55,125 ,126,127 ,128,84,88, 
ಬಂಗಾರಪೇಟೆ. 

85 ,86,87, 83 ,90, 91,89, 69,70 , 71, 72 . 


ಶ್ರೀ ಕೆ. ಬಿ . ಆನಂದ, ತಾಲ್ಲೂಕು ಸಮಾಜ ಕಲ್ಯಾಣಾಧಿಕಾರಿ, 
ಬಂಗಾರಪೇಟೆ 


168,167,166,165,169 ,177,178,190,181,182,183 , 
184 ,185 ,187186 . 


ಶ್ರೀ ಜಿ. ರಾಮಕೃಷ್ಣಪ್ಪ, ರೇಷೇ ವಿಸ್ತರಣಾಧಿಕಾರಿಗಳು, ರೇಷ್ಮೆ 
ಇಲಾಖೆ, ಬಂಗಾರಪೇಟೆ. 


192 ,199 ,198,189 ,188 ,200 ,209 , 211, 213 , 216 , 217 ,224, 215 ,20 
8 , 225 ,201. 207, 212 , 214 , 210 . 


ಶ್ರೀ ಎಂ . ನಾರಾಯಣಪ್ಪ, ಮುಖ್ಯಾಧಿಕಾರಿಗಳು, ಪುರಸಭೆ, 
ಬಂಗಾರಪೇಟೆ 


97,08,116 ,105 ,106 ,107117,121,118,119 ,120 ,103 ,110,114. 


75,74 ,79, 76 ,77, 78 ,93,92,134,135,136,137,147,148, 


ಶ್ರೀ ಅಮೃತ್, ಸಹಾಯಕ ನಿರ್ದೆಶಕರು, ಮೀನುಗಾರಿಕೆ 
ಇಲಾಖೆ, ಬೇತಮಂಗಲ 


149 ,151 ,162 . 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಏಪ್ರಿಲ್ ೨೮, ೨೦೧೧ 


೨೧೫ 


ಶ್ರೀ ಸಿದ್ದರಾಜು , ಸಹಾಯಕ ನಿರ್ದೆಶಕರು, ಅಕ್ಷರ 
ದಾಸೋಹ, ಬಂಗಾರಪೇಟೆ 


156 ,161,150,158,159,157 ,160,175,180 ,191,193,194,204 ,203. 


ಶ್ರೀ ರಜನೀಕಾಂತ್ ಮಲ್ಲಿ, ಕಾರ್ಯನಿರ್ವಹಣಾಧಿಕಾರಿಗಳು , 
ತಾಲ್ಲೂಕು ಪಂಚಾಯಿತಿ, ಬಂಗಾರಪೇಟೆ. 


109 ,113115 ,99 ,100 ,101,102 ,104,108 ,111112 ,95 ,96,94 ,138 . 


ಶ್ರೀ ಈರಾಸ್ವಾಮಿ , ಸಿ. ಡಿ . ಪಿ . ಓ ., ಮಹಿಳಾ ಮತ್ತು ಶಿಶು 
ಅಭಿವೃದ್ಧಿ ಇಲಾಖೆ, ಬಂಗಾರಪೇಟೆ. 


146139 ,144152145155 ,163 ,164176133130 ,131132 ,129 , 
122.123 ,124,140,141,142,143 ,153 ,154. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕೆ.ಸಿ. ಸಿದ್ದಪ್ಪ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

* ಒಳಾಡಳಿತ ಇಲಾಖೆ 
(ಕಾನೂನು ಮತ್ತು ಸುವ್ಯವಸ್ಥೆ , ಕಾಫಿಮೋಸಾ ಮತ್ತು ಅಭಿಯೋಗಗಳು). 


ಪಿ . ಆರ್ . 446 


ಅಧಿಸೂಚನೆ 
ಸಂಖ್ಯೆ: ಒಣ 103 ಪೊಸಿಪ 2011 , ಬೆಂಗಳೂರು, ದಿನಾಂಕ: 01ನೇ ಏಪ್ರಿಲ್ , 2011. 
ಶ್ರೀ ಶಶಿಧರ ಪ್ರಸಾದ , ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ( ಸಶಸ್ತ) ಪ್ರಸ್ತುತ ದಂಡನಾಯಕರು, ಕರ್ನಾಟಕ ವಿಧಾನ ಸಭೆ ಸಚಿವಾಲಯ, 
ಬೆಂಗಳೂರುರವರಿಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 285 (1)( ಎ) ರನ್ವಯ ಸದರಿ ನಿಯಮಗಳ ನಿಯಮ 285 ( 2) ರಡಿಯಲ್ಲಿ 
ವಿಧಿಸಿರುವ ಷರತ್ತುಗಳನ್ನು ಪೂರೈಸುವ ಷರತ್ತಿಗೊಳಪಟ್ಟು, ದಿನಾಂಕ 01 - 04 -2011ರ ಅಪರಾಹ್ನದಿಂದ ಜಾರಿಗೆ ಬರುವಂತೆ ಸ್ವ - ಇಚ್ಚಾ ನಿವೃತ್ತಿ 
ಹೊಂದಲು ಸರ್ಕಾರವು ಅನುಮತಿ ನೀಡಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

* ಟಿ. ಎನ್. ರವಿಪ್ರಕಾಶ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ (ಪೋಲೀಸ್ ಸೇವೆಗಳು ). 


ಪಿ . ಆರ್ . 447 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 449 ಸಅಸೇ 2010, ಬೆಂಗಳೂರು, ದಿನಾಂಕ: 6ನೇ ಏಪ್ರಿಲ್ , 2011 . 
ಕರ್ನಾಟಕ ಸರ್ಕಾರ ಸಚಿವಾಲಯದ ಸೇವೆಗೆ ಸೇರಿದ ಕೆಳಕಂಡ ಅಧೀನ ಕಾರ್ಯದರ್ಶಿಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವದರೆಗೆ ವೇತನ ಶ್ರೇಣಿ 1 20025 -525 - 22650 -600 - 26250 - 675 - 28275ರ ಉಪಕಾರ್ಯದರ್ಶಿ ಹುದ್ದೆಗೆ ಸ್ಥಾನಪನ್ನ ಬಡ್ಡಿ 
ನೀಡಿ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಲ್ಲಿ ಸ್ಥಳ ನಿಯುಕ್ತಿಗೊಳಿಸಿ ನೇಮಿಸಲಾಗಿದೆ. 


ಕ್ರಮ ಸಂ . 


ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಕರ್ತವ್ಯ 

ನಿರ್ವಹಿಸುತ್ತಿರುವ ಇಲಾಖೆ 


ಬಡ್ತಿ ನೀಡಿ ನೇಮಿಸಲಾದ ಹುದ್ದೆ : ಇಲಾಖೆ 


ಎಂ .ಎನ್ . ಸೋಮಶೇಖರ್ , 

ಉಪ ಕಾರ್ಯದರ್ಶಿ, ಯುವಜನ ಸೇವಾ ಇಲಾಖೆ - 
ಶಿಕ್ಷಣ ಇಲಾಖೆ, ( ವಯಸ್ಕರ ಶಿಕ್ಷಣ ಮತ್ತು ಗ್ರಂಥಾಲಯ ) | ಶ್ರೀ ಎಚ್. ಆರ್ . ನಾಗೇಂದ್ರ ಇವರ ವರ್ಗಾವಣೆಯಿಂದ 

ತೆರವಾದ ಹುದ್ದೆ. 
ಹೆಚ್. ಎನ್ . ಪ್ರಸಾದ್ , 

ಉಪ ಕಾರ್ಯದರ್ಶಿ , ಕೃಷಿ ಇಲಾಖೆ - ಶ್ರೀ ವಿ . ಕುಮಾರ್ 
ಸಹಕಾರ, ಕೃಷಿ ಮತ್ತು ತೋಟಗಾರಿಕೆ ಹಾಗೂ 

ಇವರ ವರ್ಗಾವಣೆಯಿಂದ ತರವಾದ ಹುದ್ದೆ. 
ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ 
( ಕಾನೂನು ಕೋಶ) 


ಭಾಗ. 
ಕರ್ನಾಟಕ ಸರ್ಕಾರ ಸಚಿವಾಲಯದ ಸೇವೆಗೆ ಸೇರಿದ ಈ ಕೆಳಕಂಡ ಉಪಕಾರ್ಯದರ್ಶಿಗಳನ್ನು ಸಾರ್ವಜನಿಕ ಹಾಗೂ ಆಡಳಿತಾತ್ಮಕ 
ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ 
ವರ್ಗಾಯಿಸಿ ನೇಮಿಸಲಾಗಿದೆ : 


೨೧೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೮, ೨೦೧೧ 


ಭಾಗ - ೨ 


ಕ್ರಮ ಸಂ . 


ಉಪಕಾರ್ಯದರ್ಶಿಯ ಹೆಸರು ಮತ್ತು ಇಲಾಖೆ 


ವರ್ಗಾಯಿಸಿ ನೇಮಿಸಲಾದ ಹುದ್ದೆ : ಇಲಾಖೆ 


- 2) 


ಎಚ್ . ಆರ್ . ನಾಗೇಂದ್ರ 

ಉಪ ಕಾರ್ಯದರ್ಶಿ , ಇಂಧನ ಇಲಾಖೆ - ಶ್ರೀಮತಿ ಪಾರ್ವತಿ 
ಉಪಕಾರ್ಯದರ್ಶಿ , ಯುವಜನ ಸೇವಾ ಇಲಾಖೆ. ಕೇಶವಾಚಾರ್ ಇವರ ಮುಂಬಡ್ತಿಯಿಂದ ತೆರವಾದ ಹುದ್ದೆ. 
ವಿ. ಕುಮಾರ್ 

ಉಪಕಾರ್ಯದರ್ಶಿ , ಆರ್ಥಿಕ ಇಲಾಖೆ - 
ಉಪಕಾರ್ಯದರ್ಶಿ, ಕೃಷಿ ಇಲಾಖೆ 

ಶ್ರೀ ಹೆಚ್ . ಗಣೇಶಮೂರ್ತಿ ಇವರ ವಯೋ ನಿವೃತ್ತಿಯಿಂದ 
ತೆರವಾದ ಹುದ್ದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎ . ಆರ್ . ವಿಜಯಾನಂದ ಶರ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಸಿ. ಆ . ಸು . ಇಲಾಖೆ (ಸೇವೆಗಳು - 3) . 
ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 589 ಸಅಸೇ 2010, ಬೆಂಗಳೂರು, ದಿನಾಂಕ: 2ನೇ ಏಪ್ರಿಲ್ , 2011. 


ಪಿ . ಆರ್ . 448 


ಕರ್ನಾಟಕ ಸರ್ಕಾರ ಸಚಿವಾಲಯದ ಸೇವೆಗೆ ಸೇರಿದ ಕೆಳಕಂಡ ಜಂಟಿ ಕಾರ್ಯದರ್ಶಿಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ವೇತನ ಶ್ರೇಣಿ 26250 -675 - 30300 - 750 - 34800 - 850 - 36500ರ ಅಪರ ಕಾರ್ಯದರ್ಶಿ ಹುದ್ದೆಗೆ ಸ್ಥಾನಪನ್ನ ಬಡ್ಡಿ 
ನೀಡಿ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಲ್ಲಿ ಸ್ಥಳ ನಿಯುಕ್ತಿಗೊಳಿಸಿ ನೇಮಿಸಲಾಗಿದೆ. 


ಕ್ರಮ | ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಕರ್ತವ್ಯ 

ನಿರ್ವಹಿಸುತ್ತಿರುವ ಇಲಾಖೆ 


ಬಡ್ತಿ ನೀಡಿ ನೇಮಿಸಲಾದ ಹುದ್ದೆ : ಇಲಾಖೆ 


ಎ.ಎನ್. ಶ್ರೀಧರ್ 
ಆರ್ಥಿಕ ಇಲಾಖೆ ( ಆಡಳಿತ ) 
ಜಾಯ್ ಸುರೇಂದ್ರ 
ಸಿ . ಆ . ಸು . ಇಲಾಖೆ ( ಆಡಳಿತ) 


ಜಂಟಿ ಕಾರ್ಯದರ್ಶಿ ಹುದ್ದೆಯನ್ನು ಅಪರ ಕಾರ್ಯದರ್ಶಿ ವೃಂದಕ್ಕೆ 

ಉನ್ನತೀಕರಿಸಿ ಆರ್ಥಿಕ ಇಲಾಖೆಯಲ್ಲಿಯೇ ಮುಂದುವರೆಸಲಾಗಿದೆ. 
ಅಪರ ಕಾರ್ಯದರ್ಶಿ, ಸಿ. ಆ. ಸು . ಇಲಾಖೆ - ಹೊಸದಾಗಿ ಸೃಜಿಸಲಾದ ಹುದ್ದೆ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎ. ಆರ್ . ವಿಜಯಾನಂದ ಶರ್ಮ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ(ಸೇವೆಗಳು - 3) 


ಪಿ . ಆರ್ . 449 


PERSONNEL AND ADMINISTRATIVE REFORMS SECRETARIAT 

NOTIFICATION 
NO . DPAR 132 SAS 2011, Bengaluru , Dated 2nd April, 2011. 


The services of Sri V. P . Baligar, IAS (KN 80), Principal Secretary to Government, Commerce & Industries 
Department, Bengaluru are placed at the disposal of Government of India with w .e .f. 8 -4 -2011 (afternoon ) for being appointed as 
Chairman and Managing Director, Housing & Urban Development Corporation Limited [HUDCO ], New Delhi in the Ministry of 
Housing and Urban Poverty Alleviation on deputation basis, for a period of 03 years with effect from the date of assumption of 
charge of the post or until further orders , whichever is earlier. 


Sri V.P . Baligar, IAS is relieved from the State Government on 8 -4 -2011 (afternoon ) to take up the new assignment at 
the Centre . 


The is issued in pursuance of the Communication No. 26 /7 /2010 -EO ( SM .I), dated 15 -03 -2011 of Department of 
Personnel & Training, Government of India and Order No. 1- 14012 /17 /2010 -H , dated 25 -03 - 2011 of the Ministry of Housing & Urban 
Poverty Alleviation ,Government of India , New Delhi. 


By Order and in the Name of the Governor of Karnataka, 

ASHOK P . ATRE , 
Under Secretary to Government, 

D . P .& A . R (Service -I) 


P . R . 450 


